ಕರ್ನಾಟಕ ವಿಧಾನ ಪರಿಷತ್‌ 


ಚುಕ್ಕೆ ರಹಿತ ಪಶ್ನೆ ಸಂಖ್ಯೆ: 297 
ಸದಸ್ಯರ ಹೆಸರು K 
ಉತ್ತರಿಸುವ "ದಿನಾಂಕಃ 


ಉತ್ತರಿಸುವ ಸಚಿವರು: 


09.12.2020 


ಶ್ರೀ. ಎನ್‌. ಅಪ್ಪಾಜಿಗೌಡ (ಸ್ಥಳೀಯ ಸಂಸ್ಥೆಗಳ ಕ್ಷೇತ 


ಉಪ ಮುಖ್ಯಮಂತ್ರಿಗಳು, ಲೋಕೋಪಯೋಗಿ ಇಲಾಖೆ 


ತ್ತರಗಳ 


3T ತಳು 

ಸಂ 

ಅ | ಮಂಡ್ಯ ಜಿಲ್ಲೆ ಮದ್ದೂರು ತಾಲ್ಲೂಕು ಮದ್ದೂರು - 
ಕೊಪ್ಪ ಮುಖ್ಯ ರಸ್ತೆಯಿಂದ. ಡಿ.ಹೊಸಹಳ್ಳಿ 
ಮಾರ್ಗವಾಗಿ ' ಬಿದರಕೋಟೆ ಸೇರುವ ರಸ್ತೆಗೆ 


ಲೆಕ್ಕಶೀರ್ಷಿಕೆ 5054 ಅಡಿಯಲ್ಲಿ ಡಾಂಬರೀಕರಣ / 
ರಸ್ತೆ ಅಭಿವೃದ್ದಿ ' ಕಾಮಗಾರಿ ಕೈಗೊಂಡಿರುವುದು 
ಸರ್ಕಾರದ ಗಮನಕ್ಕೆ ಬಂದಿದೆಯೇ; 


ಸದರಿ ರಸ್ತೆಗೆ ಡಾಂಬರೀಕರಣ 
| ಕಾಮಗಾರಿ 


ಮಾಡುವ ಸಂದರ್ಭದಲ್ಲಿ 
ಡಿ.ಹೊಸಹಳ್ಳಿಯಲ್ಲಿ ಎರಡು ಸೇತುವೆಗಳನ್ನು 
ನಿರ್ಮಿಸದಿರುವುದರಿಂದ ಅಪಘಾತಗಳಾಗುತ್ತಿರುವುದು 
ಸರ್ಕಾರದ ಗಮನಕ್ಕೆ ಬಂದಿದೆಯೇ; ಬಂದಿದ್ದಲ್ಲಿ, 
ಸೇತುವೆಗಳನ್ನು ಯಾವಾಗ ನಿರ್ಮಿಸಲಾಗುವುದು. 


ರಸ `ಇಜಿವದಿ 


ಹೌದು; ಸರ್ಕಾರದ ಗಮನಕ್ಕೆ ಬಂದಿದೆ 


ಮದ್ದೂರು ತಾಲ್ಲೂಕು ಮದ್ದೂರು: - ಕೊಪ್ಪ 
ಮುಖ್ಯ ರಸ್ತೆಯಿಂದ ಡಿ.ಹೊಸಹಳ್ಳಿ ಮಾರ್ಗವಾಗಿ 


ಬಿದರಕೋಟೆ' ' ಸೇರುವ ರಸ್ತೆ ಅಭಿವೃದ್ಧಿ 
ಕಾಮಗಾರಿಯನ್ನು 2017-18ನೇ ಸಾಲಿನಲ್ಲಿ 
ಲೆಕ್ಕಶೀರ್ಷಿಕೆ 5054-ಜಿಲ್ಲಾ ಮುಖ್ಯ ರಸ್ತೆಗಳು 
ಅಡಿಯಲ್ಲಿ - ರೂ.300.00 ಲಕ್ಷಗಳ ಅಂದಾಜು 


ಮೊತ್ತದಲ್ಲಿ ಟೆಂಡರ್‌ ಮುಖಾಂತರ ಕೈಗೊಳ್ಳಲಾಗಿದೆ. 


ಸದರ `ರಸ್ನಯ''ಗ್ರಾಮಪರಮತಿಯಕ್ಲ್‌] 
ಕಾಂಕ್ರೀಟ್‌ ಚರಂಡಿ ಹಾಗೂ 3 . ಸೇತುವೆಗಳ 
ನಿರ್ಮಾಣ ಮಾಡಬೇಕಾಗಿದ್ದು, ಅನುಮೋದಿತ 
ಅಂದಾಜು ಪಟ್ಟಿಯಲ್ಲಿ ಸೇತುವೆಗಳ ನಿರ್ಮಾಣ 
ಹೊರತುಪಡಿಸಿ ರಸ್ತೆ ಅಭಿವೃದ್ಧಿಯನ್ನು ರೂ.300.00 
ಲಕ್ಷಗಳ ಅಂದಾಜು ಮೊತ್ತದಲ್ಲಿ ಕೈಗೆತ್ತಿಕೊಂಡು 
ಪೂರ್ಣಗೊಳಿಸಲಾಗಿರುತ್ತದೆ. ಸೇತುವೆಗಳ 
ನಿರ್ಮಾಣಕ್ಕೆ ಅನುದಾನದ ಕೊರತೆಯಿರುವುದರಿಂದ 
ಈ ಕಾಮಗಾರಿಯನ್ನು ಕೈಗೆತ್ತಿಕೊಂಡಿರುವುದಿಲ್ಲ. 


ಸೆದರಿ``ರಸ್ತಗೆ ಡಾಂಬರೀಕರಣ / ರಸ್ತೆ ಅಭಿವೃದ್ಧಿ 
ಕಾಮಗಾರಿ ಮಾಡುವ ಸಂದರ್ಭದಲ್ಲಿ ಗ್ರಾಮದ 
ಪರಿಮಿತಿಯಲ್ಲಿ ರಸೆಯ ಇಕ್ಕೆಲಗಳಲ್ಲಿ ಚರಂಡಿಯನ್ನು 
ನಿರ್ಮಿಸದಿರುವುದರಿಂದ ಕೊಳಚೆ ನೀರು ರಸ್ತೆಗೆ 
ಬಂದು ರಸ್ತೆಗಳು ಹಾಳಾಗುತ್ತಿರುವುದು ಸರ್ಕಾರದ 
ಗಮನಕ್ಕೆ ಬಂದಿದೆಯೇ; ಬಂದಿದ್ದಲ್ಲಿ ಯಾವಾಗ 
ಚರಂಡಿಗಳನ್ನು ನಿರ್ಮಿಸಲಾಗುವುದು ? (ಮಾಹಿತಿ 
ನೀಡುವುದು) 


| 


ಈಗಾಗಲೆ "ಕಾಮಗಾರಿಯನ್ನು ಕೈಗೆತ್ತಿಕೊಂಡು 
ಪೂರ್ಣಗೊಳಿಸಿರುವ ಅಂದಾಜು ಪಟ್ಟಿಯಲ್ಲಿ 
ಇಕ್ಕೆಲಗಳಲ್ಲಿ ಚರಂಡಿ ನಿರ್ಮಾಣ, ಸೇತುವೆ 
ನಿರ್ಮಾಣದ ಅವಕಾಶ ಇಲ್ಲದಿರುವುದರಿಂದ ಚರಂಡಿ 
ಮತ್ತು ಸೇತುವೆಗಳನ್ನು ನಿರ್ಮಿಸಿರುವುದಿಲ್ಲ. 
ಮುಂದಿನ ಸಾಲಿನಲ್ಲಿ ಅನುದಾನದ ಲಭ್ಯತೆಯನುಸಾರ 
ಚರಂಡಿ ಮತ್ತು ಸೇತುವೆ ನಿರ್ಮಾಣ ಕಾಮಗಾರಿ 
ಕುರಿತು ತೀರ್ಮಾನಿಸಲಾಗುವುದು. 


' ಲೋಇ 114 ಸಿಕ್ಯೂಎನ್‌ 2020(ಇ) 


3 
ಸ್‌ 
(ಯೋವಿಂದ್ರ.ಎಂ ಘರಜೋಳ) 
ಉಪ- ಮುಖ್ಯಮಂತ್ರಿಗಳು, 
ಲೋಕೋಪಯೋಗಿ ಇಲಾಖೆ 


